ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


490 

ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

21-02-2022 

ಮಾನ್ಯ ಇಂಧನ ಹಾಗೂ ಕನ್ನಡ 

ಮತ್ತು ಸಂಸ್ಕೃತಿ ಸಚಿವರು 


KKK 


ಪ್ರಶ್ನೆ 


. ಉತ್ತರ 


— 
ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ | 


ತಾಲ್ಲೂಕಿನಲ್ಲಿ ವಿದ್ಯುತ್‌ 
ಕಡಿತಗೊಳಿಸುತ್ತಿರುವುದರಿಂದ 

ಜನಸಾಮಾನ್ಯರು ಸಮಸ್ಯೆ 
ಎದುರಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಆ) 


ಬಂದಿದ್ದಲ್ಲಿ 3 ಫೇಸ್‌ ವಿದ್ಯುತ್‌ 
ನೀಡದಿರುವುದರಿಂದ ನೀರಿದ್ದರೂ 


ಕಾಫಿಗೆ ಬಳಸಲಾಗದ 
ಪರಿಸ್ಥಿತಿಯಿಂದ  ಗುಣಮಟ್ಟಿದ 
ವಿದ್ಯತ್‌ ಪೂರೈಕೆಗೆ ಸರ್ಕಾರವು 
ಯಾವ ಕ್ರಮಗಳನ್ನು 
ಕೈಗೊಳ್ಳಲಿದೆ? (ವಿವರ 
ನೀಡುವುದು) 


RN 


ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ 
ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಂಗಡಿ ತಾಲ್ಲೂಕಿನಲ್ಲಿರುವ 
110/33/113ೆವಿ ಗುರುವಾಯನಕೆರೆ ವಿದ್ಯುತ್‌ 
ಉಪಕೇಂದ್ರ, 33/11ಕೆವಿ ಬೆಳ್ತಂಗಡಿ, ಕಕ್ಕಿಂಜಿ, 
ಧಮ್ಧ£ಾಸ್ನಳ, ವೇಣೂರು ವಿದ್ಯುತ್‌ ಉಪಕೇಂದ್ರಗಳ 
ವ್ಯಾಪ್ತಿಯಲ್ಲಿ ಬೇಸಿಗೆ ಕಾಲದ. ಅವಧಿಯಲ್ಲಿ ಹೆಚ್ಚಿನ 
ಬೇಡಿಕೆಯಿಂದ ದಿನದ ಕೆಲವೊಂದು ಅವಧಿಯಲ್ಲಿ 
ಅನಿವಾರ್ಯ ಸಂದರ್ಭಗಳಲ್ಲಿ ಹೊರೆಯನ್ನು 
ನಿಯಂತಿಸುವ ದೃಷ್ಟಿಯಿಂದ ಗ್ರಾಮಾಂತರ 
ಫೀಡರ್‌ಗಳಲ್ಲಿ ದಿನದಲ್ಲಿ ಎರಡರಿಂದ ಮೂರು 
ಗಂಟೆಗಳ ಅವಧಿಗೆ ವಿದ್ಯತ್‌ ಕಡಿತ ಮಾಡಲಾಗುತ್ತಿದೆ. 


ಕಕ್ಕಿಂಜಿ ಮತ್ತು ವೇಣೂರು 33/11 ಕೆವಿ] 
ವಿದ್ಯತ್‌ ಉಪಕೇಂದ್ರಗಳ ವ್ಯಾಪ್ತಿಯ ಪ್ರದೇಶಗಳಲ್ಲಿ 
ದಿನದಲ್ಲಿ 20 ರಿಂದ 24 ಗಂಟೆವರೆಗೆ 3 ಫೇಸ್‌ ವಿದ್ಯುತ್‌ 
ಸರಬರಾಜು ಮಾಡಲಾಗುತ್ತಿದೆ. 


ಬೆಳ್ತಂಗಡಿ ಮತ್ತು ಧರ್ಮಸ್ಥಳ 33/11ಕೆವಿ 
ವಿದ್ಯತ್‌ ಉಪಕೇಂದ್ರಗಳ ವ್ಯಾಪ್ತಿಯ ಕೊಯ್ಯೂರು, 
ಬಂದಾರು, ನ್ಯಾಯತರ್ಪ್ಯ, ಬೆಳಾಲು, ಲಾಯಿಲ, ನಡ, 
ನಾವೂರು, ಇಂದಬೆಟ್ಟು, ಮಿತ್ತಬಾಗಿಲು, ಮಲವಂತಿಗೆ, 
ನಿಡ್ಲೆ ಕಳಂಜ, ರೇಖ್ಯಾ, ಶಿಶಿಲ, ಶಿಬಾಜಿ, ಕೊಕ್ಕಡ, 
ಹತ್ಯಡ್ಮ, ಪುದುವೆಟ್ಟು ಪ್ರದೇಶಗಳಲ್ಲಿ ದಿನದಲ್ಲಿ 12 
ರಿಂದ 15 ಗಂಟೆವರೆಗೆ 3 ಫೇಸ್‌ ವಿದ್ಯುತ್‌ ಸರಬರಾಜು | 
ಮಾಡಲಾಗುತ್ತಿದ್ದು ಉಳಿದ ಅವಧಿಗೆ ಸಿಂಗಲ್‌ ಫೇಸ್‌ 


| ವಿದ್ಯುತ್‌ ಸರಬರಾಜು ಮಾಡಲಾಗುತ್ತಿದೆ. 


2 


ಕರ್ನಾಟಕ ವಿದ್ಯುತ್‌ ಪುಸರಣ ವಿಗಮ 
ನಿಯಮಿತ ವತಿಯಿಂದ ಬೆಳ್ತಂಗಡಿ ತಾಲೂಕಿನ 
1 ವ್ಯಾಪ್ತಿಯಲ್ಲಿ ಗುಣಮಟ್ಟದ ವಿದ್ಯುತ್‌ ಸರಬರಾಜಿಗಾಗಿ 
ಈಗಾಗಲೇ 1100/33/11 ಕೆವಿ ಗುರುವಾಯನಕೆರೆ 
ವಿದ್ಯುತ್‌ ಉಪಕೇಂದ್ರದಲ್ಲಿ, ಹೆಚ್ಚುವರಿಯಾಗಿ 120 
ಎಂಬಿಎ ಶಕ್ತಿ ಪರಿವರ್ತಕ ಅಳವಡಿಸುವ ಕಾಮಗಾರಿಯ 
ಟಿಂಡರ್‌ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. 


10/14 ಕೆವಿ ವಿದ್ಯುತ್‌ ಉಪಕೇಂದ್ರವನ್ನು 
ಕುತ್ಧೂರಿನಲ್ಲಿ ಸಾಪಿಸುವ ಉದ್ದೇಶದಿಂದ ಸೂಕ್ತ 
|] ಜಗವನ್ನು ಗುರುತಿಸಲಾಗಿದ್ದು ಭೂ ಸ್ಮಾಧೀನ ಪ್ರಲಯ 
ಜಾರಿಯಲ್ಲಿರುತ್ತದೆ. ” 


ಮಂಗಳೂರು ವಿದ್ಯುತ ಸರಬರಾಜು ಕಂಪನಿ 
| ಪತಿಯಿಂದ ಉಜಿರೆ ಎಂಬಲ್ಲಿ 33/11 ಕೆವಿ ಉಪಕೇಂದ್ರ 
ಮತ್ತು ಪಿಲಿಕಳ ಎಂಬಲ್ಲಿ 3311 ಕೆವಿ 
ಉಪಕೇಂದ್ರಗಳನ್ನು ಸ್ಥಾಪಿಸಲು ಆರ್‌.ಡಿ.ಎಸ್‌.ಎಸ್‌. 
| ಯೋಜನೆಯಡಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು 
| ಈಗಾಗಲೇ ಜಮೀನನ್ನು ಗುರುತಿಸಿ ಭೂ ಸ್ಮಾಧೀನ 
ಪಡೆಯಲಾಗಿರುತ್ತದೆ. 


ಯಂ ಇರುವ ಉಪಕೇಂದ್ರಗಳ ಮೇಲಿನ ಹೊರೆಯನ್ನು 
ಕಡಿಮೆಗೊಳಿಸಿ ಗ್ರಾಹಕರಿಗೆ ನಿರಂತರ ವಿದ್ಯುತ್‌ 
ಸರಬರಾಜು ಮಾಡಲು ಸಾಧ್ಯವಾಗುವುದು. 


ls 
(ವಿ ಸುನಿಲ್‌ ಕುಮಾರ್‌) 


h 4 ಇಂಧನ ಹಾಗೂ ಕನ್ನಡ ಮತ್ತು 
ke ಸಂಸ್ಕೃತಿ ಸಚಿವರು 


ಸಂಖ್ಯೆ: ಎನರ್ಜಿ 24 ಇಬಿಎಸ್‌ 2022 


»*ಈ “ಎಲ್ಲಾ ಕಾಮಗಾರಿಗಳು ಪೂರ್ಣಗೊಂಡಲ್ಲಿ |. 


